ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಗುರುವಾರ, ದಿನಾಂಕ : 10 ನೇ ಡಿಸೆಂಬರ್‌, 2020 


KPSsC 2014 ಹಾಗೂ 2015 ರ ಗೆಜೆಟೆಡ್‌ ಪ್ರೋಬೇಷನರ್‌ ಆಯ್ಕೆ ಪ್ರಕ್ರಿಯೆ ಕುರಿತು 
ಶ್ರೀ ನಸೀರ್‌ ಅಹ್ಮದ್‌(ವಿಧಾನಸಭೆಯಿಂದ ಚುನಾಯಿತರಾದವರು) - 

ಶ್ರೀ ಆರ್‌. ಬಿ. ತಿಮ್ಮಾಪೂರ(ವಿಧಾನಸಭೆಯಿಂದ ಚುನಾಯಿತರಾದವರು) - 

ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌(ನಾಮನಿರ್ದೇಶನ ಹೊಂದಿದವರು) - 

ಶ್ರೀ ಯು. ಬಿ. ವೆಂಕಟೇಶ್‌(ನಾಮನಿರ್ದೇಶನ ಹೊಂದಿದವರು) - 


53 (233+514+409+237) ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಕರ್ನಾಟಕ ಲೋಕಸೇವಾ ಆಯೋಗವು ನಡೆಸಿದ 2014 ಹಾಗೂ 2015ನೇ ಸಾಲಿನ ಗೆಜೆಟೆಡ್‌ ಪ್ರೊಬೇಷನರ್‌ ಹುದ್ದೆಗಳನ್ನು 
ಕರ್ನಾಟಕ ಸಿವಿಲ್‌ ಸರ್ವೀಸ್‌ ಆಕ್ಸ್‌ ಪ್ರಕಾರ ಪ್ರೊಸೀಜರನ್ನು ಅನುಸರಿಸಿ ಆಯ್ಕೆ ಪ್ರಕ್ರಿಯೆಗಳನ್ನು ಮಾಡಲಾಗಿದೆಯೇ; ಮಾಡಿದ್ದಲ್ಲಿ 
ಸಂದರ್ಶನಕ್ಕೆ ಹಾಜರಾದ ಅಭ್ಯರ್ಥಿಗಳ ಹೆಸರು, ನೋಂದಣಿ ಸಂಖ್ಯೆ, ಮುಖ್ಯ ಪರೀಕ್ಷೆಯಲ್ಲಿ ಗಳಿಸಿದ ಅಂಕ, ಸಂದರ್ಶನದಲ್ಲಿ 
ಗಳಿಸಿದ ಅಂಕಗಳ ಮಾಹಿತಿ ಒದಗಿಸುವುದು; 


(ಆ) ಕರ್ನಾಟಕ ಲೋಕಸೇವಾ ಆಯೋಗವು ನಡೆಸಿದ 2014ನೇ ಸಾಲಿನ ಗೆಜೆಟೆಡ್‌ ಪ್ರೊಬೇಷನರ್‌ ಆಯ್ಕೆಯ ಮುಖ್ಯ ಪರೀಕ್ಷೆಯ 
ಡಿಜಿಟಲ್‌ ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿ ಅಭ್ಯರ್ಥಿಗಳು ಪಡೆದುಕೊಂಡ ವಿಷಯವಾರು ಅಂಕಗಳನ್ನು 
url:http.//www. kpscpps.com/gpe 2014/examresults.ph ಲಿಂಕ್‌ (Link ಆದಂತಹ ಸರ್ವರ್‌ ಹಾಗೂ 


ಡೇಟಾಬೇಸ್‌ಗಳು (TCS) ಸಂಸ್ಥೆಗೆ ಸಂಬಂಧಪಟ್ಟಿದ್ದು ನಿಜವೇ; 


(ಇ) ಕರ್ನಾಟಕ ಲೋಕಸೇವಾ ಆಯೋಗವು ನಡೆಸಿದ 2014 ಹಾಗೂ 2015ರ ಗೆಜೆಟೆಡ್‌ ಪ್ರೊಬೇಷನರಿ ಆಯ್ಕೆಯ ವ್ಯಕ್ತಿತ್ವ 
ಸಂದರ್ಶನದ ಪರೀಕ್ಷೆಯಲ್ಲಿ ಪ್ರತಿ ಅಭ್ಯರ್ಥಿಗಳು ಪಡೆದ ಅಂಕಗಳನ್ನು ಸೇವಾದಾತ ಕಂಪನಿಯಾದ 7s ಒದಗಿಸಿದ ಸಾಫ್ಟ್‌ವೇರ್‌ 
TCS-ION ನಲ್ಲಿ ಆಯಾ ದಿನದಂದೇ ದಾಖಲಿಸಲಾಗಿದೆಯೇ? ಇಲ್ಲದಿದ್ದಲ್ಲಿ ಕಾರಣವೇನು; 


(ಈ) ಗೆಜೆಟೆಡ್‌ ಪ್ರೊಬೇಷನರಿ 2015ರ ಅಭ್ಯರ್ಥಿಗಳ ಅಂಕಗಳನ್ನು /ದತ್ತಾಂಶಗಳನ್ನು ಹೊರಗುತ್ತಿಗೆ ಪಡೆದಿದ್ದ ಸಾಫ್ಟ್‌ವೇರ್‌ ಸೇವಾ 
ಪೂರೈಕೆದಾರ ಕಂಪನಿಯ (TCS-ION Company) ಸರ್ವರ್‌ My SQL Database ನಿಂದ ಮತ್ತೊಂದು ಸಂಸ್ಥೆಯ (NIC-Center 


for e-Governance) ಹೊಸ ಸರ್ವರ್‌ ಮತ್ತು ್ಬS SQL Database ಗೆ ವರ್ಗಾವಣೆ ಮಾಡಲು ಕಾರಣವೇನು? 


